ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ಸಜಿವರು 


; 767 
: ಶ್ರೀ ಆರ್‌. ಧರ್ಮಸೇನ 


: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


"ಉತ್ತರಿಸುವ ದಿನಾಂಕ : 25-09-2020 

3 ್ಲ ಪ್ರಶೆ ಉತರ 

ಸಂ ಮ - 

ಅ. | ಡೀಸೆಲ್‌ ಬೆಲೆ ಏರಿಕೆಯ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ: ಹೆಜ್‌ಟಡಿ 85 
ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆ ಟಿಆರ್‌ಎ: 2000, ದಿನಾಂಕ: 30.09.2000ರಂತೆ ಡೀಸೆಲ್‌ 
ಪ್ರಯಾಣ ದರವನ್ನು ಏರಿಕೆ | ದರದಲ್ಲಿ ಹೆಚ್ಚಳ/ ಕಡಿಮೆಯಾದಾಗ ಹಾಗೂ ಸಿಬ್ಬಂದಿಯವರಿಗೆ 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ, | ನೀಡುವ ತುಟ್ಟಿಭತ್ಕೆಯಲ್ಲಿನ ಹೆಚ್ಚಳವನ್ನು ಪರಿಗಣಿಸಿ. ಬಸ್‌ 
ಶೇಕಡ ಎಷ್ಟು ಹೆಚ್ಚು | ಪ್ರಯಾಣ ದರ ಪರಿಷ್ಕರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಮಾಧಲಾಗಿದೆ: ಕರಾರಸಾನಿಗಮ,  ವಾಕರಸಾಸಂಸ್ಥೆ ಹಾಗೂ 

ial ಸಂಸ್ಥೇಯ p EL EN Ss pT 
SE SEEN 
ಮಾನು ಕಡಿಮೆ ಮಾಡಲಾಗಿ ಸಂತರದಲಿ ಡೀಸೆಲ್‌ ದರ ಹಾಗೂ ಸಟಂದ 
ಅನುಸರಿಸಲಾಗುವುದು; ಯಾವ 3 ನು ಬ 
ರೀತಿ ಟಿಕೇಟ್‌ ದರ ವೆಚ್ಚಗಳಲ್ಲಿ ಗಣನೀಯ ಹೆಚ್ಚಳವಾದ ಹಿನ್ನೆಲೆಯಲ್ಲಿ 5 ವರ್ಷಗಳ 
ನಿಗದಿಗೊಳಿಸಲಾಗುವುದು; ನಂತರ ಅಂದರೆ ದಿನಾಂಕ: 25/26.02.2020ರಿಂದ ಜಾರಿಗೆ 

ಬರುವಂತೆ ಬಸ್‌ ಪ್ರಯಾಣ ದರವನ್ನು ಶೇ.12ರಷ್ಟು ಹೆಚ್ಚಿಸಿ 
ಪರಿಷ್ಠರಿಸಲಾಗಿದೆ. 

ಬೆಂ.ಮ.ಸಾ.ಸಂಸ್ಥೆಯ . ಬಸ್‌ ಪ್ರಯಾಣ ದರಗಳನ್ನು ಪ್ರಸ್ತುತ 
ಹೆಚ್ಚಿಸಿರುವುದಿಲ್ಲ. 

ಇ. |ಟಕೆಟ್‌ ದರವನ್ನು ಡೀಸೆಲ್‌ ವೆಚ್ಚ ಸೇರಿದಂತೆ ಸಾರಿಗೆ ಕಾರ್ಯಾಚರಣೆಗೆ 
ಹೆಚ್ಚಿಸುವುದರಿಂದ ಪ್ರಯಾಣಿಕರಿಗೆ | ಉಂಟಾಗುವ ಸಿಬ್ಬಂದಿ ವೆಚ್ಚ ವಾಹನ ಬಿಡಿಭಾಗಗಳ ವೆಚ್ಚ ಇತರೆ 
ತೊಂದರೆಯಾಗುವುದಿಲ್ಲವೆ; ಬಳಕೆ ಸಾಮಗ್ರಿಗಳ ವೆಚ್ಚ ಹಾಗೂ ಇತರೆ ಕಾರ್ಯಾಚರಣೆ 
ಸೋರಿಕೆ ಮತ್ತು ಅನಾವಶ್ಯಕ | ವೆಚ್ಚಗಳ ಏರಿಕೆಯಿಂದ ಒಟ್ಟಾರೆ ಕಾರ್ಯಾಚರಣೆ ವೆಚ್ಚವು 
ವೆಚ್ಚಗಳನ್ನು ತಡೆಗಟ್ಟಿ ನಷ್ಟವನ್ನು | ಹೆಚ್ಚಾದಾಗ ಅದಕ್ಕನುಗುಣವಾಗಿ ಬಸ್‌ ಪ್ರಯಾಣ ದರವನ್ನು 
ಸರಿಡೂಗಿಸಲು ಅಗತ್ಯ ಕ್ರಮ | ಹೆಚ್ಚಿಸುವುದು ಸಾರಿಗೆ ಸಂಸ್ಥೆಗಳ. ಆರ್ಥಿಕ ಹಿತದೃಷ್ಟಿಯಿಂದ | 
ಕೈಗೊಳ್ಳಲಾಗುವುದೇ? ಅನಿವಾರ್ಯವಾಗಿರುತ್ತದೆ. ಆದಾಗ್ಯೂ, ಸಾರ್ವಜನಿಕ 


ಪ್ರಯಾಣಿಕರಿಗೆ ಹೆಚ್ಚನ ಆರ್ಥಿಕ ಹೊರೆಯಾಗದಂತೆ ಪ್ರಯಾಣ 
ದರ ಪರಿಷ್ಕರಣೆ ಮಾಡಲಾಗುತಿದೆ. 

ಸಾರಿಗೆ ಆದಾಯ ಸೋರಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ವಾಹನ' 
ತನಿಖಾ ಕಾರ್ಯವನ್ನು" ಚುರುಕುಗೊಳಿಸಲಾಗಿದೆ. 'ಮತ್ತು 
ಅನಾವಶ್ಯಕ" ವೆಚ್ಚಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ 
ಕೈಗೊಳ್ಳಲಾಗುತಿದೆ. 


ಸಂಖ್ಯೆ ಟಿಡಿ: -161 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) k 


ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


